ಡಾ॥ ಸೂರ್ಯನಾಥ ಕಾಮತ್‌ 


ಬೆಂಗಳೂರಿನ ನವೀಕರಣಕ್ಕೆ ಕಾರಣನಾದ ್ಲೆ (ಗ್‌ ಹಿಡುಗು 


ದಂರಂತಗಳೊ ವಿನಾಶಕಾರೀ ಘಟನೆಗಳೂ ಹೊಸ 
ಹುಟ್ಟಿಗೆ ಕಾರಣವಾಗುತ್ತವೆ. ಲಂಡನ್‌ನ ಮಹಾ ಅಗ್ನಿ 
ಪ್ರಕರಣ ಲಂಡನ್‌ ನಗರದ ನವೀಕರಣ, ಸೌಂದರ್ಯ 
ವರ್ಧನೆಗೆ ಕಾರಣವಾದಂತೆ ೧೮೯೮ರಲ್ಲಿ ಬೆಂಗಳೂರಿನಲ್ಲಿ 
ಕಾಣಿಸಿಕೊಂಡ ಭಾರೀ ಪ್ಲೇಗ್‌ ಪಿಡುಗು ಅಪಾರ ಸಾವು 
ನೋವು ಹಾಗೂ ಸಂಕಷ್ಟ ಪರಂಪರೆಗಳಿಗೆ ಜನರು ಒಳಗಾ 
ಗಂವಂತೆ ವಕಾಡಿದರೂ ಬೆಂಗಳೂರು ಒಂದು ಯೋಜಿತ 
ನವೀಕೃತ ವಿಶಾಲ ನಗರವಾಗಂವುದಕ್ಕೆ ಕಾರಣಭೂತ 
ವಾಯಿತು. 

ಭಾರತದಲ್ಲೆಲ್ಲ ಮಹಾ ತಲ್ಲಣವನ್ನು ಉಂಟಂ 
ಮಾಡಿದ ಪ್ಲೇಗ್‌ ಪೀಡೆಯಂ ಬಾರದಂತೆ ತಡೆಯಲು 
ಹಾಗೂ ಬಂದಲ್ಲಿ ಅದನ್ನು ಎದುರಿಸಲು ಮೈಸೂರು ಸರ 
ಕಾರವು ಸಾಕಷ್ಟು ಮಂಜಾಗ್ರತೆಯ ಕ್ರಮಗಳನ್ನೂ 
೧೮೯೭ರ ಫೆಬ್ರುವರಿಯಿಂದಲೇ ಕೈಗೊಂಡಿತ್ತು. ಪ್ಲೇಗ್‌ 
ರೋಗಿಗಳನ್ನು ಗುರುತಿಸಲು, ಅವರನ್ನು ಬೇರ್ಪಡಿಸಲು 
(ಸೆಗ್ರೆಗೇಶನ್‌) ಹಾಗೂ ಔಷಧೋಪಚಾರ ನಡೆಸಲು 
ಸೂಕ್ತ ಸೂಚನೆಗಳನ್ನಿ ಪೋಲೀಸ್‌ ಅಧಿಕಾರಿಗೆಳು. 


ರೈಲ್ವೇ ಸ್ಟೇಶನ್‌ ವಕಾಸ್ತರರು ಹಾಗೂ ಇತರರಿಗೆ ನೀಡ. 


ಲಾಗಿತ್ತು. ಅದೇ ತಿಂಗಳಲ್ಲಿ ಸಾಂಕ್ರಾಮಿಕ ರೋಗಗಳ 
ನಿಯಂತ್ರಣ ನಿಯವಂ (೨) ೧೮೯೭ನ್ನೂ ಮಂಜೂರು 
ವಾಡಲಾಗಿತ್ತು. ೧೮೯೮ರ ಜನವರಿ ತಿಂಗಳಲ್ಲೇ ಆಗಿನ 
ಐಜಿಪಿಯಾದ ವಿ. ಪಿ. ವರಾಧವರಾಯರನ್ನೂ ಪ್ಲೇಗ್‌ 
ಕಮೀಶನರ್‌ ಆಗಿ ನೇಮಿಸಲಾಗಿತ್ತು ಮತ್ತು ಈ ರೀತಿ 


ಕೈಗೊಂಡ ಮುಂಜಾಗ್ರತಾ 
ದೊಡ್ಡದು. 

ಹೀಗಾಡರೂ ೧೮೯೮ರ ಆಗಸ್ಟ್‌ ೧೫ರಂದು 
ಹುಬ್ಬಳ್ಳಿಯಿಂದ ಬಂದ ರೈಲ್ವೇ ಅಧಿಕಾರಿಯೊಬ್ಬರ 
ಅಡಿಗೆಯವನೊಬ್ಬ ಬೆಂಗಳೂರಿನಲ್ಲಿ ಪ್ಲೇಗ್‌ನಿಂದ 
ತೀರಿಕೊಂಡ. ಗೂಡ್‌ಶೆಡ್‌ ಪರಿಸರದಲ್ಲಿ ಹಲವು ಮರಣ 
ಗಳಾಗಿ, ಆಗಸ್ಟ್‌ ೨೪ರ ಹೊತ್ತಿಗೆ ೧೭ ಸಾವುಗಳಾಗಿ 
ನಗರದ ವಿವಿಧ ಬಡಾವಣೆಗಳಿಗೆ ಈ ಸಾಂಕ್ರಾವಿಂಕ 
ಪಿಡಗಂ ಹರಡಿ ೧೮೯೯ರ ಜೂನ್‌ ವರೆಗೆ ೨,೬೬೫ 
ಮರಣಗಳು ಹಳೆಯ ಬೆಂಗಳೂರು ಪೇಟೆಯಲ್ಲಿ ದಾಖ 
ಲಾದವು. ಜೊತೆಗೆ ೩.೩೯೩ ಪ್ಲೇಗ್‌ನಿಂದಾದ ಮರಣಗಳು 
ದಾಖಲಾಗದೇ ಹೋದವೆಂದು ಸರಕಾರೀ ವರದಿ ಲೆಕ್ಕ 
ಹಾಕಿದೆ. ನಗರವನ್ನು ತ್ಯಜಿಸಿ ಬೇರ್ಪಡೆ ಶಿಬಿರ(ಸೆಗ್ಟೆ 
ಗೇಶನ್‌ ಕ್ಯಾಂಪೌ)ಗಳಲ್ಲಿ ಊರ ಹೊರಗೆ ಹೋಗಿ ಇರಲು 
ಸರಕಾರವು ಜನರನ್ನು ಒತ್ತಾಯಿಂಸಿದ್ದರಿಂದ ಸಾವಿರಾರು 
ಜನ ಊರಂ ಬಿಟ್ಟು ಗ್ರಾವಾಂತರ ಪ್ರದೇಶಗಳಗೆ ಓಡಿ 
ಹೋದರು. ಹೀಗಾಗಿ ೧೮೯೧ರ ಖಾನೇಶುವಕಾರಿಯಂತೆ 
೮೦,೨೮೫ ಇದ್ದು , ೧೮೯೮ರ ಹೊತ್ತಿಗೆ ಸಂವಕಾರಂ 
೯೦,೦೦೦ ಆಗಿರಬಹುದಾದ ಬೆಂಗಳೂರಿನ ಸಂಖ್ಯೆಯಣ 
೧೮೯೮ರ ಡಿಸೆಂಬರ್‌ನಲ್ಲಿ ನಡೆಸಿದ ಎಣಿಕೆಯಂತೆ 
೪೮,೨೩೬ಕ್ಕೆ ಇಳಿದಿತ್ತು.3 ಎಂದರೆ ೧೫,೦೦೦ ಜನರಾ 
ದರೂ ಊರು ಬಿಟ್ಟೆರಬೇಕೆಂದೂ ಅಧಿಕಾರಿಗಳು 
ಅಂದಾಜು ವಣಡಿದ್ದರು. 


ಕ್ರಮಗಳ ಪಟ್ಟಿ 


1 ರಿಪೋರ್ಟ್‌ ಆನ್‌ ಪ್ಲೇಗ್‌ ಆಪರೇಶನ್ಸ್‌ ಇನ್‌ ದಿ ಮೈಸೂರ್‌ ಸ್ಟೇಟ್‌, ಬೆಂಗಳೂರು ೧೮೯೯, ಪ್ರ 


2 ಅದೇ 
3 ಅದೇ 


ಇತಿಹಾಸ ದರ್ಶನ 


೧೮೯ 


ಚೀಫ್‌ ಪ್ಲೇಗ್‌ ಆಫೀಸರ್‌ ಕೊಟ್ಟ ವರದಿಯಂತೆ 
“ಜನರು ಶೀವ್ರಭೀತಿಯ ಆಘಾತಕ್ಕೆ ಒಳಗಾಗಿದ್ದರು. 
ನಗರದ ಬಹಳಷ್ಟು ಭಾಗಗಳು ಬರಿದಾಗಿದ್ದವು. ಜೀವ 
ನಾವಶ್ಯಕ ವಸ್ತುಗಳು ಕ್ಷಾಮಕಾಲದ (ಏರಿದ) ಬೆಲೆಗೆ 
ಮಾರಾಟವಾಗುತ್ತಿದ್ದವು. ರೋಗಿಗಳನ್ನು ಮನೆಯಲ್ಲೇ 
ಬಿಟ್ಟು ಮನೆಮಂದಿಯೆಲ್ಲ ಓಡಿಹೋಗಿದ್ದರಂ. ಕೆಲವೊಮ್ಮೆ 
ರೋಗಿಗಳನ್ನು ಮನೆಯಲ್ಲೇ ಅವರ ಸಂಬಂಧಿಗಳಂ ಬೀಗ 
ಹಾಕಿಟ್ಟು ತಮ್ಮ ಸುರಕ್ಷಿತೆಗಾಗಿ ಪಲಾಯನ ವಣಾಡಿದ್ದರು. 
ಮೃತದೇಹಗಳನ್ನು ಬೀದಿಗಳಲ್ಲಿ ಅಥವಾ ಬೀಗಹಾಕಿದ 
ಮನೆಗಳ ಅಂಗಳಗಳಲ್ಲಿ, ಕೆಲವೊಮ್ಮೆ ಮಂನಿಸಿಪಲ್‌ 
ಪಾಯಿಖಾನೆ ಅಥವಾ ಕಸದ ತೊಟ್ಟಿಗಳಲ್ಲಿ ಒಗೆಯರುತ್ತಿ 
ದ್ವರಂ.?4 


ಬೆಂಗಳೂರಿನ ಜಿಲ್ಲಾಧಿಕಾರಿ ಹೇಳಿರುವಂತೆ, 
“ಗುರುತು ಹಿಡಿಯಲಾಗದಂತೆ ಮುಖವನ್ನು ವಿರೂಪ 
ಗೊಳಿಸಿ ಚಾಪೆ ಇಲ್ಲವೆ ಕಂಬಳಿಯಲ್ಲಿ ಗಂಟುಕಟ್ಟೆ ಎಸೆಯ 
ಲ್ಪಟ್ಟ ಮೃತದೇಹಗಳು ಚರಂಡಿಯಲ್ಲಿ ಸಿಗುವುದು 
ಸಾವಣಾನ್ಯವಾಗಿತ್ತು....ಒಂದಂ ಮನೆಯಲ್ಲಿ ಮರಣ ಸಂಭ 
ಎಸಿದರೆ ತೀರ ಹತ್ತಿರದ ಸಂಬಂಧಿಗಳೂ ಹೆಣದ ಹತ್ತಿರ 
ಸುಳಿಯಂದಾದರು. ಹೊರಕ್ಕೆಸೆದಿದ್ದ ಅಥವಾ ಎಸೆ 
ಯದೇ ಇದ್ದ ಪ್ರತಿಯೊಂದು ಮೃತದೇಹವನ್ನು ಸಾಗಿ 
ಸುವ ಕೆಲಸವನ್ನು ಸರಕಾರವೇ ವಣಡಬೇಕಾಯಿತು.?* 


ಉಪವಾಸದ ಅಂಚಿನಲ್ಲಿ 


ಬೆಂಗಳೂರು ನಗರದ ಸ್ಥಿತಿಗತಿಯ ವರ್ಣನೆ 
ಯಂತೂ ಇನ್ನೂ ಭೀಕರ. “ಪ್ಲೇಗ್‌ ಪಡಂಗಿನಿಂದಾಗಿ 
ವ್ಯಾಪಾರವು ಪೂರ್ತಿ ಸ್ಮಗಿತವಾಗಿತ್ತು. ಉದ್ಯೋಗ 
ವನ್ನು ಕಳೆದುಕೊಂಡಂದರಿಂದಲೂ ಮಿತಿಮೀರಿದ ಬೆಲೆ 
ಏರಿಕೆಯಿಂದಲೂ ಜನರಂ ಉಪವಾಸ ನರಳುವ ಸ್ಥಿತಿಯ 
ಅಂಚಿನಲ್ಲಿದ್ದರು. ನಗರದಲ್ಲಿರಂವ ಎರಡೂ ಉಗಿಚಾಲಿತ 


4 ಅದೇ, ಪ್ರ೩ 
5 ಅದೇ, ಪ್ರ.೪ 
6 ಅದೇ, ಪು. ೬ 
71 ಅದೇ, ಪ್ರ. ೭ 
8 ಅದೇ, ಪು. ೧೫ 


ಕಾರ್ಪಾನೆಗಳು (ಬಟ್ಟೆ ಗಿರಣಿ) ಪೂರ್ಣ ಪ್ರವಕಾಣದಲ್ಲಿ 
ಕೆಲಸ ವಕಾಡಲಾಗದೆ ನಷ್ಟಕ್ಕೊಳಗಾಗಿ ಷೇರುದಾರರಿಗೆ 
ಆ ವರ್ಷ ಡಿವಿಡೆಂಡ್‌ ನೀಡಲಾರದಾದವು. ನೇಕಾರರಂ. 
ಮಗ್ಗವನ್ನು ತ್ಯಜಿಸಿ ಕೂಲಿ ಸಂಪಾದಿಸಲು ಮಣ್ಣು 
ಹೊರುವ ಕೆಲಸಕ್ಕೆ ಇಲ್ಲವೆ ಕೂಲಿನಾಲಿಗೆ ಹೋಗಬೇಕಾಗಿ. 
ಬಂತು. ಸ್ಥಳೀಯ ಮುನಿಸಿಪಾಲಿಟಿಗಾದ ಕಂದಾಯದ 
ನಷ್ಟವೇ ೪೦,೦೦೦ ರೂ.ಗಳಷ್ಟು. ಮನೆಯಲ್ಲಿನ ದುಡಿ 
ಯುವವನ ಮರಣದಿಂದ ದಂಃಖ ದಾರಿದ್ರ್ಯಗಳಿಗೆ ಕಾಯಂ: 
ಆಗಿ ಒಳಪಟ್ಟ ಕುಟುಂಬಗಳ ಸಂಖ್ಯೆ ಸಣ್ಣದಲ್ಲ. 

ಪ್ಲೇಗ್‌ ಪಿಡುಗು ಹಳೆಯಂ ಬೆಂಗಳೂರಲ್ಲಲ್ಲದೆ 
ಕಂಟೋನ್ಮೆಂಟ್‌ ಪ್ರದೇಶದಲ್ಲೂ ಹರಡಿತ್ತು, ಬೆಂಗಳೂರು, 
ತುಮುಕೂರು, ಕೋಲಾರ, ಮೈಸೂರು ಜಿಲ್ಲೆಗಳಿಗೂ 
ವ್ಯಾಪಿಸಿತ್ತು: “ಜನರನ್ನ ಒತ್ತಾಯದಿಂದ ಬೇರ್ಪಡಿ 
ಸುವ (ಸೆಗ್ರೆಗೇಶನ್‌) .ಕ್ರವಂ ಬೆಂಗಳೂರಿನ ಮಟ್ಟಿಗೆ. 
ಘಾತುಕವಾಗಿ ಪರಿಣವಿಂಸಿತಂ” ಸಾಕಷ್ಟು ಸಂಖ್ಯೆಯಲ್ಲಿ. 
ಜನ ನಗರದಿಂದ ಓಡಿಹೋಗಂವಂತೆ ವರಾಡಿ ಈ ಸಾಂಕ್ಟಾ 
ಮಿಕ ಪಿಡುಗು ಜಿಲ್ಲೆಯಲ್ಲೆಲ್ಲ ಹರಡುವಂತಾಗಲು ಈ 
ಕ್ರಮ ನೀಡಿದ ಒತ್ತಾಸೆ ಸಣ್ಣದೇನೂ ಅಲ್ಲ. ಬೇರ್ಪ 
ಡೆಯ ಕ್ರಮ ಅದನ್ನು ಕೈಕೊಂಡ ಉದ್ದೇಶಕ್ಕೆ ಘಾತಕ 
ವಾಗಿ ಪರಿಣಮಿಸಿತು” ಎಂದು ಸರಕಾರೀ ವರದಿ ಒಪ್ಪಿ 
ಕೊಂಡಿದೆ... ಏಕೆಂದರೆ. ರೋಗವು. ಬೆಂಗಳೂರು 
ಜಿಲ್ಲೆಯ ಗ್ರಾವಕಾಂತರ ಪ್ರದೇಶಗಳಲ್ಲೂ ತೀವ್ರವಾಗಿ 
ಹರಡಿತು. ರೋಗಗ್ರಸ್ತ ಇಲ್ಲವೇ ಸೋಂಕು ತಗಲಿ 
ವಸ್ತುಗಳನ್ನು ಹೊಂದಿದ ಜನರಂ ಬೆಂಗಳೂರಿನಿಂದ 
ಅಲ್ಲಿಗೆ ಓಡಿಹೋದಂದೇ ಇದಕ್ಕೆ ಕಾರಣ. ಇದರಿಂದ 
ನಗರದ ಹೊರತಾಗಿ ಬೆಂಗಳೂರು ಜಿಲ್ಲೆಯ ಗ್ರಾವಕಾಂತರ 
ಪ್ರದೇಶಗಳಲ್ಲೇ ೪,೪೭೨ ಜನ ಸಾವಿಗೀಡಾಗಿದ್ದು, ಈ. 
ಪೈಕಿ ಚನ್ನಪಟ್ಣ ಊರಲ್ಲೆ ೭೧೦ ಜನರೂ ಹಾಗೂ ಆನೇ: 
ಕಲ್‌ ಊರಲ್ಲಿ ೫೦೦ಕ್ಕೂ ಮೇಲ್ಪಟ್ಟು ಜನರೂ ಸಾವನ್ನ 
ಪ್ಪಿದರಂ,8 


ಇತಿಹಾಸ ದರ್ಶನ: 


ನಗರದ ಆಧುನೀಕರಣ 

ಇಂಥ ಭೀಕರ ದಂರಂತ ನಡುವಿನಿಂದ ಆಧುನೀ 
ಕೃತವಾದ (ವಕಾಡರ್ನ್‌ಸ್ಟ್‌) ವಿಸ್ತೃತವಾದ ಬೆಂಗ 
ಳೂರಂ ನಗರ ಉದಿಸಿತು. ಮೂಲತಃ ೫೦೦ ಎಕ್ರೆಗಳ 
ಪ್ರದೇಶವಾಗಿದ್ದ ಬೆಂಗಳೂರಿನಲ್ಲಿ ೪೪೦ ಎಕ್ರೆ ವಿಸ್ತೀ 
ರ್ಣದ ಬಸವನಗುಡಿ ಹಾಗೂ ೨೯೧ ಎಕ್ರೆ ವಿಸ್ತಿರ್ಣದ 
ಮಲ್ಲೇಶ್ವರಂ ಬಡಾವಣೆಗಳನ್ನು ಆಗಲೇ ರೂಪಿಸ 
ಲಾಯಿ:ತು.* ವಿಶಾಲವಾದ ಬೀದಿಗಳು, ಸೂಕ್ತ ಚರಂಡಿ 
ಹಾಗೂ ಅವಶ್ಯ ಕನ್ಸರ್ವೆನ್ಸಿ ರಸ್ತೆಗಳುಳ್ಳ ಈ ಯೋಜಿತ 
ಬಡಾವಣೆಗಳಲ್ಲಿ ಸಾಕಷ್ಟು ಗಾಳಿ ಬೆಳಕಿನ ಅನುಕೂಲವುಳ ಕ 
ನಿವೇಶನಗಳನ್ನು ವಕಾಡಲಾಯಿತಂ.19 


ನಗರದ ನೈರ್ಮಲ್ಯ ವ್ಯವಸ್ಥೆ ಸಂಧಾರಿಸಲು 
ತೀವ್ರ ಕ್ರಮ ಕೈಗೊಳ್ಳಲಾಯಿತು. ವಾಸಕ್ಕೆ ಯೋಗ್ಯ 
ವಲ್ಲವೆಂದಂ ತೀರ ಹಳೆಯ ಕಾಲದ ೬೫೧ ಮನೆಗಳನ್ನು 
ಬೆಂಗಳೂರು ನಗರದಲ್ಲಿ ಕೆಡವಲಾಯಿತಲ್ಲದೆ ರಸ್ತೆ 
ಹಾಗೂ ಗಲ್ಲಿಗಳನ್ನು ಅಗಲಿಸಿ ಮನೆಗಳ ದಟ್ಟಣೆ ಕಡಿಮೆ 
ಮಾಡಲೆಂದು ೭೦೫, ಹೀಗೆ ಹಳೇ ಬೆಂಗಳೂರಲ್ಲಿ ಒಟ್ಟು 
೧೩೫೬ ವಂನೆಗಳನ್ನು ಕೆಡವಲಾಯಿತಂ.1 (ಆಗ ಬೆಂಗ 
'ಳೂರಲ್ಲಿ ಇದ್ದ ಒಟ್ಟು ಮನೆಗಳು ೧೭,೨೭೫). ಹಳೇ 
ತರಗುಖೆ`3ಯನ್ನು ಅರ್ಧದಷ್ಟು ಕೆಡವಿ ಹಾಕಲಾ 
 ಯಿತಖ್‌ಔ ನಗರದ ಚರಂಡಿ ವ್ಯವಸ್ಥೆಯನ್ನು ಸುಧಾರಿಸ 
ಲೆಂದೇ ಒಂದು ಲಕ್ಷ ರೂ. ವಚ್ಚಮಾಡಲಾಯಿತು. 
ಇದಲ್ಲದೆ ನಗರದ ೮,೪೧೩ ಮನೆಗಳ್ನು ಸೋಂಕು ಪ್ರತಿ 
ರೋಧ(ಡಿಸ್‌ಇನ್‌ಫೆಕ್ಕನ್‌)ಗೆ ಒಳಪಡಿಸಲಾಯಿತಲ್ಲದೆ 
-ಗಾಳಿ ಬೆಳಕಿಲ್ಲದ ಅನೇಕ ಮನೆಗಳ ಛಾವಣಿಯನ್ನು 


9 ಅದೇ, ಪ್ರ. ೧೬ 

10 ಅದೇ, ಪ್ರ. ೧೫ 

11 ಅದೇ, ಪ್ರ. ೧೭ 

12 ಅದೇ, ಪ್ರ ೨೦ 

13 ಅದೇ, ಪು. ೧೪ 

14 ಅದೇ, ಸ್ಟೇಟ್‌ಮೆಂಟ್‌, ಎಫ್‌ 
15 ಅದೇ ಮ 

16 ಅದೇ, ಪ್ರು ೧೨.೧೩ 

17 ಅದೇ, ಪು.೬ ' 


ಇತಿಹಾಸ ದರ್ಶನ 


ಹಾರಿಸಿ ಇಲ್ಲವೇ ಗೋಡೆಗಳಲ್ಲಿ ತೂತುಕೊರೆದು ಸಂಧಾರಿ 
ಸಲು ಕ್ರಮ ಕೈಕೊಳ್ಳಲಾಯಿಂತು. ವಂತ್ತು ವಂನೆಗಳನ್ನು 
ಆರೋಗ್ಯದ ನಿಯಮಗಳಂತೆ ಕಚ್ಚಿಲು ಮುಂದೆ ಕಟ್ಟು 
ನಿಟ್ಟುದ ನಿಯಗಳನ್ನು ಜಾರಿಗೊಳಿಸಲಾಯಿಂತು. 13 


ಆರೋಗ್ಯ ಇಲಾಖೆಯಲ್ಲಿ, ಎಂದರೆ ಚಿಕಿತ್ಸಾ 
ವ್ಯವಸ್ಥೆಯಲ್ಲಿ, ಶೀವ್ರ ಬದಲಾವಣೆಯಕಾಯಿತಂ. 
ಮೊದಲಬಾರಿ ನಗರಕ್ಕೆ ಒಬ್ಬ ಆರೋಗ್ಯಾಧಿಕಾರಿಯನ್ನು 
೧೮೯೮ರಲ್ಲಿ ನೇಮಿಸಲಾಯಿತು. ಇದಲ್ಲದೆ ಹಿಂದಿನ 
ಸಾಂಕ್ರಾಮಿಕ ರೋಗಗಳ ಆಸ್ಪತ್ರೆಯನ್ನು ಸರಕಾರೀ 
ಪ್ಲೇಗ್‌ ಆಸ್ಪತ್ರೆಯಾಗಿ ಖ್ಯಾತ ವೈದ್ಯ ಪಲ್ಲು ಅವರ 
ನೇತೃತ್ವದಲ್ಲಿ ಪರಿವರ್ತಿಸಲಾಯಿತಂ.1* ಇದೇ ಹಿನ್ನೆಲೆ 
ಯಲ್ಲಿ ಬೆಂಗಳೂರು ನಗರದಲ್ಲಿ ಮುಂದೆ ಸುಸಜ್ಜಿತವಾದ 
ವಿಕ್ಟೋರಿಯಾ ಆಸ್ಪತ್ರೆಯನ್ನು ೧೯೦೦ರಲ್ಲಿ ತೆರೆಯಲಾಗಿ 
ಲಾರ್ಡ್‌ ಕರ್ಜನ್‌ ಅದನ್ನು ಉದ್ಭಾಟಿಸಿದರಂ.15 


ದೂರವಾಣಿ ಸಂಪರ್ಕ 


ಪ್ಲೇಗ್‌ ನಿರೋಧ ಉಪಕ್ರಮಗಳ ಏಕಸೂತ್ರೀ 
ಕರಣಕ್ಕೆ ನೆರವಾಗಲು ಮೊದಲಬಾರಿ ನಗರದಲ್ಲಿ ದೂರ 
ವಾಣಿ ವ್ಯವಸ್ಥೆಯನ್ನೂ ಅತೀ ವ್ಯಾಪಕವಾಗಿ ಬಳಸ 
ಲಾಯಿಂತಂ.31. ಮೊದಲು ಹೆಸರುಘಟ್ಟದಿಂದ ನೀರಂ 
ಪೂರೈಸುವ ಕೇಂದ್ನ ದೊಡನೆ  ಸಂಪರ್ಕವಿರಿಸಲೆಂದಂ 
ಹೆೊಂದಿಸಲಾಗಿದ್ದ ದೂರವಾಣಿ ವ್ಯವಸ್ಥೆಯ ಹೊಸ 
ಜಾಲವನ್ನು ನಗರದಲ್ಲಿ ಪ್ಲೇಗ್‌ ನಿರೋಧದ ಉದ್ದೇಶ 
ಕ್ಕಾಗಿ ಹರಡಿ ವಂದೆ ಮರಂವರುಷವೇ ಇದೇ ಜಾಲ 
ವನ್ನು ನಗರದ ೫೦ ಸರಕಾರೀ ಕಚೇರಿಗಳ ಸಂಪರ್ಕಕ್ಕೆ 


ಕಾಯಂ ಆಗಿ ಬಳಸಿದ್ದು. ನಗರದ ಆಧುನೀಕರಣದಲ್ಲಿ 
ಆದ ಒಂದು ತೀವ್ರ ಕ್ರಮ.1* ದಿನವೊಂದಕ್ಕೆ ಸರಾಸರಿ 
೧೨೨ ಕರೆಗಳು ಬಳಕೆಯಾಗುತ್ತವೆ ಎಂದು ಈ ಸಂಪರ್ಕದ 
ಬಗ್ಗೆ ೧೮೯೯- ೧೯೦೦ರಲ್ಲಿ ಹೇಳಿದೆ. 1೨ 


ಪ್ಲೇಗ್‌ ಪಿಡುಗಿನ ಹಿನ್ನೆಲೆಯಲ್ಲಿ ಬೆಂಗಳೂರಿನಲ್ಲಿ 
ಆದ ಇನ್ನೊಂದಂ ವಮಂಖ್ಯ ಸಂಧಾರಣೆಯೆಂದರೆ 
ಹೋಟೆಲ್‌ಗಳ ಆರಂಭ. ಸರಕಾರೀ ನೌಕರರಂ ತಮ್ಮ 
ಕುಟಂಂಬೀಯರನ್ನು ತಮ್ಮ ಊರುಗಳಿಗೋ ಹಳ್ಳಿ 
ಗಳಿಗೋ ಕಳುಹಿಸಿ ತಾವು ಮಾತ್ರ ಅನಿವಾರ್ಯವಾಗಿ ನಗರ 
ದಲ್ಲೇ ಉಳಿದಿರಲು ಅವರ ಊಟತಿಂಡಿಯ ವ್ಯವಸ್ಥೆಗಾಗಿ 
ಹೋಟೆಲ್‌ಗಳು ಆರಂಭವಾದಂವೆಂದೂ ಹಾಗೆ ಆರಂಭ 
ಆದ ಹೋಟೆಲ್‌ಗಳಲ್ಲಿ ವಕಾಡರ್ನ್‌ ಹಿಂದೂ ಹೋಟೆಲ್‌ 
ಒಂದೆಂದೂ ಡಾ. ಡಿವಿಜಿ ಹೇಳಿದ್ದಾರೆ. ಹೀಗೆ ಆರಂಭ 
ವಾದ ಅಲ್ಪ ಸಂಖ್ಯೆಯ ಈ ಹೋಟೆಲ್‌ಗಳು ಅವುಗಳ 
ಬೆಳೆ ವ್ಯಾಪಕವಾಗಿ ಬೆಳೆಯಲು ಹಾದಿವಕಾಡಿಕೊಟ್ಟು 
ಬೆಂಗಳೂರಿನಲ್ಲಿ ಬರುವ ಪ್ರಯಕಾಣಿಕರಿಗೂ ಪ್ರವಾಸಿ 
ಗಳಿಗೂ ಅನಂಕೂಲವಾದಂವು.20 


ತನ್ನ ವೈಶಾಲ್ಯವನ್ನು ಎರಡು ಪಟ್ಟಿಗೂ ಮಿಗಿ 
ಲಾಗಿ ಹೆಚ್ಚಿಸಿಕೊಂಡು, ಆಧಂನಿಕ ವ್ಯವಸ್ಥೆಗಳ ನವ ಬಡಾ 
ವಣೆಗಳನ್ನು ಹೊಂದಿ,ನಗರದ ಒಳಗಣ ರಸ್ತೆಗಳ ಹಾಗೂ 


18 ಅದೇ, ಪ್ರ. ೮ 


ಚರಂಡಿಗಳ ಜಾಲದ ವ್ಯವಸ್ಥೆ, ನೈರ್ಮಲ್ಯದ ಪ್ರಜ್ಞೆ 
ಹಾಗೂ ಸವಲತ್ತುಗಳಲ್ಲಿ ಸಂಧಾರಣೆಯನ್ನೂ ಪಡೆದು 
ಆಧುನಿಕ ಚಿಕಿತ್ಸಾ ಸೌಲಭ್ಯ, ಸಂಪರ್ಕ ಸಾಧನಗಳನ್ನು 
ಅಳವಡಿಸಿಕೊಂಡು ಬೆಂಗಳೂರ ಸುಧಾರಿತ ನವನಗರ 
ವಾಗಿ ಬೆಳೆಯಲು ಭಯಾವಹವಾದ ಪ್ಲೇಗ್‌ ಪಿಡುಗು 
ಹಾದಿವಣಡಿ ಕೊಟ್ಟಿತು. ಪ್ಲೇಗ್‌ ಒಂದಂ ರೀತಿಯಲ್ಲಿ 
ಛದ್ಮ ವೇಶದಲ್ಲಿ ಬಂದ ಉಪಕಾರಿಯಕಾಯಿಂತಂ, ಬೆಂಗ 
ಳೂರಿನ ಮರುಹುಟ್ಟಿಗೂ ಹೊಸಹಂಟ್ಟಿಗೂ ಕಾರಣ 
ವಾಯಿತಂ. 


` ಈ ಪ್ರಬಂಧವನ್ನು ಬರೆದ ನಂತರ ಕಂಟೋ 
ನ್ಮಂಟ್‌ ಪ್ರದೇಶದ ಬಗ್ಗೆ ಕೆಲವು ವಿವರ ಅದೇ ವರ್ಷಕ್ಕೆ 
ಸಂಬಂಧಿಸಿ ದೊರೆತಿವೆ: ಅಲ್ಲಿ ೧೮೯೮ ಸೆಪ್ಟೆಂಬರ್‌ ೧ರಿಂದ 
ಆರಂಭಿಸಿ ೧೮೯೯ ವಕಾರ್ಚ್‌ವರೆಗೆ ೩,೩೨೧ ಜನ ಸತ್ತರಂ. 
ಅಲ್ಲಿನ - ಆಸ್ಪತ್ರೆಯ ನೌಕರರೆಲ್ಲ ಕೆಲಸಬಿಟ್ಟು ಓಡಿ 
ಹೋದರು. ಕಸಗುಡಿಸುವವರೂ ತಲೆಮರೆಸಿಕೊಂಡರು, 
ಎಂದು ಬೆಂಗಳೂರು ಕಂಟೋನ್ಮೆಂಟ್‌ನ ವಾರ್ಷಿಕ ವರದಿ 
೧೮೯೮-೯೯, ಪುಟ ೯೯ರಲ್ಲಿ ಹೇಳಿದೆ. ಮರುವರ್ಷವೂ 
ಪ್ಲೇಗ್‌ನಿಂದ ೩೪೮ ಸಾವುಗಳಾದುವೆಂದು ಮರುವರ್ಷದ 
ಅದೇ ವರದಿಯ ಪುಟ ೨೭ ಹೇಳುತ್ತದೆ. 


ರ 


೨ 1,೭! 


19 ಎಡ್ಮಿನಿಸ್ಗೆ ಸ್ರೇಶನ್‌ ರಿಪೋರ್ಟ್‌ ಅಫ್‌ ದಿಮೆ ಸೂರ್‌ ಪಬ್ಲಿಕ್‌ ವರ್ಕ್ಸ್‌ ಡಿಪಾರ್ಟ್‌ಮೆಂಟ್‌, ೧೮೯೯-೧೯೦೦, ಪ್ಯಾರಾ ೧೯ 


20 ಜ್ಞಾಪಕ ಚಿತ್ರಶಾಲೆ 


ಇತಿಹಾಸ ದರ್ಶನ: 


